1 


ತ” 


ಎಂ.ಎನ್‌. ಪ್ರಭಾಕರ್‌ * 


ಕರ್ನಾಟಕದಲ್ಲಿ ಭೂಮಿ ಶೈಲಿಯ ದೇವಾಲಯಗಳು 


ಹೇನಾಲಯಗಳಿಗೆ ಸಂಬಂಧಿಸಿ 

ಉಲ್ಲೆ €ಖವು ಸೊರಬ 
ತಾಲ್ಕೂಕಿನೆ ಕುಬಟೊರು ಶಾಸನದಲ್ಲಿ ದೊರೆತಿದ್ದು 
ವಿದ್ವಾಂಸರು ಈ ಶೈಲಿಯನ್ನು ಗುರುತಿಸಲು ಹೆಲವೆಡೆ 
ಪ್ರಯತ್ನಿಸಿದ್ದಾರೆ. ಈ ಶಾಸನದ ಕಾಲವು ಕ್ರಿ.ಶ. 
ಹನ್ನೆರಡನೆಯ ಶತಮಾನದ ಆರಂಭವೆಂದು ನಿರ್ಧರಿಸ 
ಲಾಗಿದ್ದು ಡಾ|| ಪಿ.ಕೆ. ಆಚಾರ್ಯರವರು ctionary 
of Hindu Architeeture ಗ್ರಂಥದಲ್ಲಿಯೂ ಈ 
ಸಾಸನೆವನ್ನು ಗಮನಿಸಿದ್ದಾರೆ. ಅಪರಾಜಿತ ಸೃಚ್ಛಾ 
ಗ್ರಂಥದ ಸಂಪಾದನಕಾರರಾದ ಪಿ.ಎ. ಮಂಕಂಡ್‌ 
ರವರು ಗ್ರಂಥದ ಪ್ರಸ್ತಾವನೆಯಲ್ಲಿ ಈ ಶಾಸನವನ್ನು 


ಕರ್ನಾಟಕದಲ್ಲಿ 
kd ರ್‌ 


ದಂತೆ ಭೂಮಿಜ ಶೈಲಿಯ 


ಹೆಸರಿಸಿ ಭೂಮಿಜ ಶೈಲಿಯು ವೇಸರ ಶೈಲಿಗೆ ಪರ್ಯಾಯ 


ವಾಗಿ ಬೆಳೆಯಿತೆಂದೂ ಒಂಬತ್ತನೆಯ ಶತಮಾನದ 
ನಂತರ ಕಾಣಿಸತೊಡಗಿತೆಂದೂ ಹೇಳಿರುತ್ತಾರೆ. 
ಭೂನಿಜ ಶೈಲಿಯನ್ನು ಸಮರಾಂಗಣ ಸೂತ್ರಧಾರ 
ಹಾಗೂ ಅಪರಾಜಿತ ಸೃಚ್ಛಾ ಗ್ರಂಥಗಳು ಗುರುತಿಸಿದ್ದು, 
ಈ ಗ್ರಂಥಗಳ ವಿವರಣೆ ಪ್ರಕಾರ ಭೂಮಿಜ ಶೈಲಿಯ ತಲ 
ಚ್ಛಂದವು ಅಷ್ಟ್ರಾಶ್ರ ಅಥವಾ ವೃತ್ತಕನೆನ್ನಿಸಿದೆ. ಈ 
ನಿವರಗಳನ್ನಾದಧರಿಸಿ ವೇಸರ ಹಾಗೂ ಭೂಮಿಜ ಶೈಲಿ 
ಗಳು ಒಂದೇ ಎಂದು ತೀರ್ಮಾನಿಸಿದ್ದಾರೆ. ದಾಕ್ಷಿಣಾತ್ಯ 
ಸಂಪ್ರದಾಯದ ವೇಸರ ಶೈಲಿಯ ಸ್ಪಷ್ಟ ಲಕ್ಷಣಗಳು 


ವಿಟ 
ಈವರೆಗೆ ವಿವರಿಸಜೆ ಈ ರೀತಿಯ ವಿರೋಧಾಭಾಸಗಳಿಗೆ 


ಕಾರಣವಾಗಿತ್ತು. ಈಗ ವೇಸರ ಹಾಗೂ ಭೂನಿಜ 
ಶೈಲಿಗಳನ್ನು ಖಚಿತವಾಗಿ ಗುರುತಿಸಲು ಸಾಧ್ಯವಾಗಿದ್ದು, 


ಇವು ಪ್ರತ್ಯೇಕ ಸಂಪ್ರದಾಯಗಳಿಗೆ ಸಂಬಂಧಿಸಿಯೆಂದು 
ವರ್ಗೀಕರಿಸಿಕೊಳ್ಳ ಲಾಗಿದೆ. 


ಕರ್ನಾಟಕವು ದಾಕ್ಷಿಣಾತ್ಯ ಹಾಗೂ ಔತ್ತರೇಯ 
ಸಂಪ್ರದಾಯಗಳ ಸಂಗಮಸ್ಥಾನನವೆಂಬುದನ್ನು ಗಮನಿಸ 
ಬೇಕು: ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ದಾಕ್ಷಿಣಾತ್ಯ 
ಸಂಪ್ರದಾಯದ ಮೂರು ಪ್ರಮುಖ ಶೈಲಿಗಳೂ ದೊಕೆ | 
ತಿದ್ದು ಇದರೊಂದಿಗೆ ಔತ್ತರೇಯದ ಸಂಪ್ರದಾಯದ 
ಕಳಿಂಗ ಶೈಲಿಯೂ ಪ್ರಕಟಗೊಂಡಿತ್ತು. 


ಚಿತ್ತರೇಯ ಸಂಪ್ರದಾಯದ ಇಸ್ಸ್ಟಿತರ ಶೈಲಿಗಳು 
ಕಲ್ಯಾಣಿ ಚಾಲುಕ್ಯರು ಹಾಗೂ ಹೊಯ್ಸಳರ ಕಾಲದಲ್ಲಿ 
ಬೆಳೆದಿದ್ದು ಇವಕ್ಕೆ ಬಾದಾಮಿ ಚಾಲುಕ್ಯರ ಕಾಲದ 
ಕಳಿಂಗ ಕೈಲಿಯೇ ಆಧಾರನೆನಿಸಿದೆ. ದಾಕ್ಷಿಣಾತ್ಯ 
ಸಂಪ್ರದಾಯದಂತೆ ಔತ್ತರೇಯ ಸಂಪ್ರದಾಯದಲ್ಲಿ 
ಮೂರು ಪ್ರಮುಖ ಶೈಲಿಗಳನ್ನು ಗುರುತಿಸಬಹುದಾಗಿದ್ದು 
ಶಾಸನವು (ಪಿರಿದುಂ) ನಾಗರ, ದ್ರಾನಿಡ, ಭೂಮಿಜ 
ಎಂದು ಹೆಸರಿಸಿದೆ. 


ನಾಗರ ಶೈಲಿಯು, ಕಳಿಂಗ ಶೈಲಿಯಂತೆ ಬಾಗಿದ 
ಶಿಖರ ಹಾಗೂ ಅಮಲಸಾರವುಳ್ಳದ್ದು A ಈ ಶೈಲಿಯ 


* ಡೆಪ್ಯಟ ಮ್ಯಾನೇಜರ್‌, ಸ್ಟೇ ಬ್ಯಾಂಕ್‌ ಆಫ್‌ ಮೈಸೂರು, ಕೋಟಿ ಶಾಖೆ, 


ಕೃಷ್ಣರಾಜೇಂದ್ರ ರಸ್ತೆ, ಬೆಂಗಳೂರು-೫೬೦ ೦೦೨ 


ಡೆ 
ವೂ 


೨ಕ್ಕಿ 


ಪ್ರಭೇದವೆಸಿಸಿ ಏಕಶೃಂಗ ರಚನೆ ಹಾಗೂ ಬಹುಶ್ಶಂಗ 
ರಚನೆಗಳನ್ನು ಕಾಣಬಹುದಾಗಿದೆ. ಇವುಗಳನ್ನು ಕ್ರಮ 
ಲತಿನ ಹಾಗೂ ವಿಮಾನನಾಗರ ಶೈಲಿಗಳೆಂದು ಕ್ರಮ 
ವಾಗಿ ಗುರುತಿಸಲಾಗಿದೆ. ನಾಗರಶೈಲಿಯ ಪ್ರಜೇದಗಳ 
ನಂತರ ಭೂನಿಜ ಶೈಲಿಯನ್ನು ಗುರುತಿಸಬಹುದು. 
ಭೂಮಿಜ ಶೈಲಿಯೂ ಮೂಲತಃ ಬಾಗಿದ ಶಿಖರ ಹಾಗೂ 
ಆಮಲಸಾರವುಳ್ಳದ್ದು ,.,. ಈ ರೀತಿಯ ಸ ತಂತ್ರ ರಚನೆ 
ಳಗನ್ನು ಕರ್ನಾಟಿಕದ ಹೊರಗೂ ಕಾಣಬಹುದು. 
ಕೇವಲ ಅಲಂಕರಣಕ್ಕಾಗಿ ಬಳಸಿದ ಬಾಗಿದ ಶಿಖರವುಳ್ಳ 
ಭೂಮಿಜ ವರಾದರಿಯನ್ನು ಕರ್ನಾಟಕದ ಹಲವು ದೇವಾ 
ಲಯಗಳ ಜಂಘಾ ಭಾಗದಲ್ಲಿ ಕಾಣಬಹುದು. 


ಕರ್ನಾಟಕದಲ್ಲಿ ಸ್ವತಂತ್ರವೆನಿಸುವ ಭೂಮಿಜ 
ಶೈಲಿಯ ದೇವಾಲಯಗಳು ಎರಡು. ಇವು ತುರುವೇ 
ಕೆರೆಯ ಮೂಲೆ ಶಂಕರೇಶ್ವರ ಹಾಗೂ ನುಗ್ಗೇಹಳ್ಳಿಯ 
ಸದಾಶಿನ ಜೀನಾಲಯಗಳು. ಈ ದೇವಾಲಯಗಳ 
ಶಿಖರಗಳು ಪಿರಿಮಿಡ್‌ ಆಕಾರದಂತಿದ್ದು ಕೆಳಗಿನಿಂದ 
ಮೇಲಕ್ಕೆ ಕಿರಿದಾಗುತ್ತಾ ಸಾಗುತ್ತದೆ. ಶಿಖರದ 
ಮೇಲ್ಗಡೆ, ವೇದಿಕೆ ಹಾಗೂ ಕೊಂಚ ಚಪ್ಪಟಿಯಾದ 
ಫೆಂಟಾ ರಚನೆಯನ್ನು ಹೊಂದಿದೆ. ಕರ್ನಾಟಕದಲ್ಲಿ 
ಕಾಣುವ ಈ ರಚನೆಗಳು ಶಿಲ್ಪಿಗಳಿಗೆ ನೀಡಿದ ಸ್ವಾತಂತ್ರ 
ದಿಂದ ಮೂಡಿಬಂದ! ಪ್ರಯೋಗಶೀಲ ರಚನೆಗಳೆನ್ಸ್ನ 
ಬಹುದು. ಪಿರಮಿಡ್‌ ಆಕಾರದ ಶಿಖರಗಳು ಔತ್ತರೇಯ 
ದ್ರಾನಿಡ ಹಾಗೂ ದಾಕ್ಷಿಣಾತ್ಯ ಸಂಪ್ರದಾಯದ 
ಸಂಸರ್ಗದಿಂದ ಮೇಳೈಸಿದೆ ಎನ್ನಬಹುದು. ಇವನ್ನು 
ಸ್ವತಂತ್ರ ಪ್ರಾಯೋಗಿಕ ರಚನೆಗಳೆನ್ಸ ಬೇಕೇ ಹೊರತು 
. ವಿಕಾಸದ ಹೆಂತಗಳಲ್ಲಿ ಗುರುತಿಸಲಾಗದು. ಪ್ರೊ. 


ಎಂ.ಎ... ಢಾಕೆಯವರು. ಈ ದೇವಾಲಯಗಳನ್ನು 
"ಪ್ರಾದೇಶಿಕ ವೈನಿಧ್ಯಗಳನ್ನು ಮೈಗೂಡಿಸಿಕೊಂಡ 
ಭೂಮಿಜ ಶೈಲಿ ಎನ್ನುತ್ತಾರೆ. ಈ ದೇವಾಲಯಗಳ 


ಅಧ್ಯಯನ ಈ ಪ್ರಬಂಧದ ಉದ್ದೇಶವೆನಿಸಿದೆ. 


ದೆಖ್ಬುನ್‌ ಪ್ರದೇಶದಲ್ಲಿ ಹೆಲವಾರು ಭೂಮಿಜ 
ಶೈಲಿಯ ದೇವಾಲಯಗಳಿದ್ದು ಹೆನ್ರಿಕೆಜಿನ್ಸ್‌ರವರು ಈ 
ದೇವಾಲಯಗಳ ವಿವರಗಳನ್ನು ಒಂದೆಡೆ ನೀಡಿದ್ದಾರೆ. 
ಶಿಲಾಹಾರ ಮನೆತನದವರ ಕಾಲದಲ್ಲಿ ನಿರ್ಮಾಣಗೊಂಡ 


೨೪ 


ಅಂಬರನಾಥ ದೇವಾಲಯ ಇವುಗಳಲ್ಲಿ ಪ್ರಮುಖ 
ವಾದುದು... ದೇವಾಲಯದಲ್ಲಿ ಲಭ್ಯವಿರುವ ಶಾಸನ 
ರೀತ್ಯಾ ಈ ದೇವಾಲಯದ ಕಾಲ ಸುಮಾರು ಕ್ರಿ.ಶ. 
೧೦೬೦. ಸಿನ್ನಾರ್‌ನಲ್ಲಿರುವ ಗೊಂಡೇಶ್ವರ ದೇವಾಲಯ, 
ರತನ್‌ವಾಡಿಯ ಅಮೃತೇಶ್ಶ ರ ದೇವಾಲಯ, ಗುರ್ಯಾಲ 
ದಲ್ಲಿರುವ ಸೋಮಲಿಂಗ ದೇವಾಲಯ ಭೂಮಿಜ 
ಶೈಲಿಯ ಬಾಗಿದ ಶಿಖರ ಹಾಗೂ ಆಮಲ ಸಾರವುಳ್ಳದ್ದು. 
ಕರ್ನಾಟಕದಲ್ಲಿ ಭೂಮಿಜ ಶೈಲಿಯು ಕ್ರಿ.ಶ. ೧೦೧೦ರಲ್ಲಿ 
ಬಳಕೆಗೊಂಡದ್ದನ್ನು ಪ್ರೊ. ಢಾಕೆಯನರು ಗುರುತಿಸಿ 
ದ್ದಾರೆ. ಲಕ್ಕುಂಡಿಯ ಕಾಶಿ ವಿಶ್ವೇಶ ರ ದೇವಾಲಯದ 
ಉತ್ತರೆ ಹಾಗೂ ದಕ್ಷಿಣ ಭಾಗದ ಭಿತ್ತಿಯಲ್ಲಿ ಕಂಡು 
ಬರುವ ಭೂಮಿಜ ಶೈಲಿಯ ಶಿಖರೆ ವಿನ್ಯಾಸವನ್ನು ಅತಿ 
ಪ್ರಾ ಚೀನನೆಂದಿರುತ್ತಾರೆ. ಹಾವೇರಿಯ ಸಿದ್ದೇಶ್ವರ 
ದೇವಾಲಯದ ಭಿತ್ತಿ ಭಾಗದಲ್ಲಿ ಭೂ ಜ ಮಾಡರಿಯ 
ಶಿಖರವನ್ನು ಗಮನಿಸಿರುತ್ತಾ ರೆ ಇವು ಚಾಲುಕ್ಯರ 
ಕಾಲದ ಮಾದರಿಗಳೆನಿಸಿನೆ. 


ಹೊಯ್ಸಳರ ಕಾಲದ ಕೇರಿಯ ಮಲ್ಲೇಶ್ವರ, 
ಅಮೃತಾಪುರದ ಅಮೃತೇಶ್ವರ, ಮೊಸಳೆಯ ಚನ್ನ 
ಕೇಶವ ದೇವಾಲಯಗಳಲ್ಲಿಯೂ ಭೂಮಿಜ ಶಿಖರದ 
ಮಾದರಿಗಳನ್ನು ಗುರುತಿಸಲಾಗಿದೆ. ಹನ್ನೊಂದನೆಯ 
ಶತಮಾನದ ಆರಂಭದಿಂದ ಈ ಶೈಲಿಯ ಲಕ್ಷಣಗಳು 
ದೊರಕಿರುವುದರಿಂದ ಈ ಕಾಲಕ್ಕಾಗಲೇ ನಿಶ್ಚಿತ ಆಕಾರ 
ತಳೆದಿತ್ತು ಎಂದು ಹೇಳಬಹುದಾಗಿದೆ. ಭೂವಿಂಜ 
ಶೈಲಿಯ ತಲಚ್ಛಂದವು ತ್ರಯಾಂಗ, ಪಂಚಾಂಗ, 
ಸಪ್ಲಾಂಗ, ನನಾಂಗ ಹಾಗೂ ವೃತ್ತಕವಾಗಿ ರಚಿಸಲು ' 
ಸಾಧ್ಯವಿದೆ. ಪ್ರಸ್ತುತ ಲಭ್ಯವಿರುವ ಮೂಲೆ ಶಂಕರೇಶ್ವರ 
ಹಾಗೂ ಸದಾಶಿವ ದೇವಾಲಯಗಳು ಪಂಚಾಂಗ ಹಾಗೂ 
ಅಷ್ಟ್ರಾಶ್ರ ರಚನೆಗಳು ಶೃಂಗ ರಚನೆಯನ್ನು “ಶೈಂಗಂ 
ಮಾಲಿಕಾ ಕ್ರಮಃ? ಎಂದು ಗ್ರಂಥಗಳು ಗುರುತಿಸಿದ್ದು 


ಕರ್ಣ ಹಾಗೂ ಪ್ರತಿ ರಥಗಳ ಮೇಲೆ ಶೃಂಗ ಜೋಡಣೆ 


ಯಿದ್ದು ಒಂದರ ಮೇಲೊಂದು ಪೋಣಿಸಿದಂತೆ ವೇದಿಕಾ 
ಭಾಗದವರೆಗೆ ಜೋಡಿಸಲಾಗಿದೆ. *ಭದ್ರೇಚ ಶೃಂಗ 
ಮೇಕಂ' ಎನ್ನುವುದು ಈ ಶೈಲಿಯ ಮತ್ತೊಂದು ಲಕಣ 
ವೆನಿಸಿದೆ. ಈ ಶೈಲಿಯ ತ್ರಯಾಂಗ, ಪಂಚಾಂಗ, 
ಸಪ್ತಾಂಗ್ಯ ನವಾಂಗಾದಿ ರಚನೆಗಳಲ್ಲಿ ಭದ್ರ ಭಾಗದಲ್ಲಿ 


ಇತಿಹಾಸ ದರ್ಶನ 


ಜಾನ ಸಂಟ ಕು ನಾಸಾ: ಜು ೨ ಇಡ 


f 


ರ 


ಉರು ಶ್ವಂಗಕ್ಕೆ ಬದಲಾಗಿ ನೀಳವಾದ ಪಟ್ಟಿಯಂತಹೆ 
ರಚನೆಯಿದ್ದು ಕೆಳಗಿನಿಂದ ಮೇಲಕ್ಕೆ ಏಕರೂಪವಾಗಿ 
ಸಾಗಿಜಿ. ಈ ಲಕ್ಷಣವು ಭೂನಿಜ ಶೈಲಿಯ ವಿಶೇಷನೆನಿ 
ಸಿಜೆ. ಭೂಮಿಜ ಶಿಖರದಲ್ಲಿ ಹಲವು ಭೂಮಿಗಳ ರಚನೆ 
ಇದ್ದಾಗ್ಯೂ ಏಕ ಶೃಂಗದ ಕಲ್ಪನೆ ಈ ನೀಳವಾದ ಪಟ್ಟ 


ಹಂದೆ ಮೂಡುತ್ತದೆ. 


ಅಸ್ಯಾಶ್ರ, ವೃತ್ತಕ ರಚನೆಯಲ್ಲಿ ಹಲವು ಕೋನ 
ಗಳ ಪರಿಧಿಯಿದ್ದು ಭದ್ರ ಭಾಗನಿಲ್ಲ. ಪ್ರತಿಭೂಮಿ 
ಯಲ್ಲಿ ಶೈಂಗ ರಚನೆಗಳು ಕರ್ಣಕೂಟಿದಂತೆ ಮೂಡಿದ್ದು 
ಗಾತ್ರದಲ್ಲಿ ಕಿರಿದಾಗುತ್ತಾ ವೇದಿಕೆಯವರೆಗೆ ಗುರುತಿಸ 
ಬಹುದಾಗಿದೆ. ಈ ಶೃಂಗ ಮಾಲಿಕೆಯ ಇಕ್ರೈಲಗಳಲ್ಲಿ 
ನೀಳವಾದ ಇಮ್ಮೊಗದ ಪಟ್ಟಿಕೆ ಕೆಳಗಿನಿಂದ ಮೇಲಕ್ಕೆ 


ಸಾಗುತ್ತದೆ. ಈ ಇಮ್ಮೊಗದ ಸಟ್ಟಕೆಯ ಮೇಲೆ 
ಲತಾಲಂಕರಣವಿದೆ. 


ಇಂತಹೆ ಶಿಖರವನ್ನು ಸದಾಶಿವ 
ದೇವಾಲಯದಲ್ಲಿ ಕಾಣಬಹುದು. ಮೂಲೆ ಶಂಕರೇಶ ರ 
ಹಾಗೂ ಸದಾಶಿವ ದೇವಾಲಯಗಳು ಹೆಚ್ಚು ಅಲಂಕರಣ 
ವಿಲ್ಲದ ಪೂರ್ಣ ಬೆಳವಣಿಗೆಯನ್ನು ಪಡೆದ ಚತುರ್ಭೂಮಿ 
ಹಾಗೂ ತ್ರಿಭೂಮಿರಚನೆಗಳು, ಇವೆರೆಡೂ ದೇವಾಲಯ 
ಗಳು ಭೂವಿಂಜ ಶೈಲಿಯ ಶಿಖರದಿಂದಾಗಿ ಮಹತ್ವ 
ದ್ವೆನಿಸಿದೆ. 


ಸದಾಶಿವ ದೇವಾಲಯವು ಜಗತಿಯ ಮೇಲೆ 


ರಚನೆಗೊಂಡಿದ್ದು ಜಗತಿಯು ಸುಮಾರು ೨೧/೨.೩ 
ಅಡಿ ಎತ್ತರನಿದೆ.  ಜಗತಿಯಲ್ಲಿ, ಖುರಕ, ಪದ್ಮ, 


ಪತ್ರ, ಕರ್ಣಿಕಾ ಹಾಗೂ ವೇದಿಕಾ ಸ್ತರಗಳ ರಚನೆ 
ಯಿದೆ... ಎರಡು ದೇವಾಲಯಗಳಲ್ಲಿಯೂ ಎರಡು 
ಹಂತದ ನೀಠವಿದೆ. ಖುರಕ್ಕ ಪದ್ಮೆಪತ್ರ, ಕರ್ಣಿಕಾ, 
ಪ್ರನೆಃ ಪದ್ಮಸತ್ರ, ಕರ್ಣಿಕಾ ಹಾಗೂ ವೇದಿಕಾ ಭಾಗ 
ಗಳನ್ನು ಕಾಣಬಹುದಾಗಿದೆ. ಎರಡೂ ದೇವಾಲಯ 
ಗಳಲ್ಲಿ ಅಲಂಕರಣನಿಲ್ಲದ ಜಂಘೆ ರಚನೆಯಿದೆ. ಗರ್ಭ 
ಗೃಹದ ದ್ವಾರವು ತ್ರಿಶಾಖೆಯುಳ್ಳ ರಚನೆಯೆಸಿಸಿದ್ದು 
ಅಲಂಕರಣವಿಲ್ಲ. ಈ ಬಾಗಿಲುವಾಡಕ್ಕೆ ಹೊಂದಿ 
ಕೊಂಡಂತೆ ಇತ್ರೆಲಗಳಲ್ಲಿ ಆರೆಗಂಬಗಳಿನೆ. ಗರ್ಭ 
ಗೃಹದ ಮುಂಗಡೆ ಕೋಲಿಕಾ ಆಥವಾ ಅಂತರಾಳವಿದೆ. 
ಅಂತರಾಳದ ಮುಂದೆ ಶಾಖಾ ರಚನೆಯುಳ್ಳ ಬಾಗಿಲು 


ಇತಿಹಾಸ ದರ್ಶನ 


ವಾಡನಿದೆ. ಕೋಲಿಕಾ ರಚನೆಯ ನಂತರ ಹದಿನಾರು 
ಸ್ತಂಭಗಳು ಮಂಡಪನಿದೆ. ಮಧ್ಯದ ನಾಲ್ಕು ಸ್ತಂಭ 
ಗಳು ಪೂರ್ಣ ಪ್ರಮಾಣಜ್ದೆನಿಸಿದ್ದು ಮಧ್ಯದ ಅಂಕಣವು 
ತುಸು ಎತ್ತರವಾಗಿದೆ. ಉಳಿದ ಹನ್ನೆರಡು ಸ್ತಂಭಗಳು 
ಜಂಘಾ ಭಾಗದಲ್ಲಿ ಸೇರಿದ್ದು ಅರೆಗಂಭಗಳೆನಿಸಿನೆ. 


ಎರಡೂ ದೇವಾಲಯಗಳಲ್ಲಿ ದಕ್ಷಿಣ ದಿಕ್ಕಿನಲ್ಲಿ 
ಪ್ರವೇಶಾವಕಾಶವಿದ್ದು ಶಾಖಾ ರಚನೆಯುಳ್ಳ ಬಾಗಿಲು 
ವಾಡನನ್ನೂ, ಪ್ರಾಗ್ರೀವ ಮಂಡಪವನ್ನೂ ಹೊಂದಿದೆ. 
ಸದಾಶಿವನ ದೇವಾಲಯದ ಪೂರ್ವ ದಿಕ್ಕಿನಲ್ಲಿಯೂ 
ಪ್ರವೇಶ ದ್ವಾರವಿದ್ದು ಮುಖ ಮಂಡಪ ಹಾಗೂ ಪ್ರತ್ಯೇಕ 
ನಂದಿ ಮಂಡಪಗಳಿವೆ. ಇವೆರಡೂ ತ್ರಿಕ ರಚನೆಯಿಂದ 
ಬಂಧಿಸಲಾಗಿದ್ದು ಇದಕ್ಕೆ ಇಕ್ಕೆಲಗಳಲ್ಲಿ ಪ್ರವೇಶಕ್ಕೆ 


ke] 
ಅವಕಾಶವಿದೆ. ಮೂಲೆ ಶಂಕರೇಶ್ವರ ದೇನಾಲಯದ 
ಪ್ರಾಗ್ರೀನ ಮಂಡಪದಲ್ಲಿ ಕಕಾಸನ ರಚನೆಯಿದೆ. 


ಸದಾಶಿವ ದೇನಾಲಯದ ನಂದಿ ಮಂಡಪವು ನಾಲ್ಕು 
ಸ್ತಂಭಗಳಿಂದ ಕೂಡಿದ್ದು ಕಕ್ಲಾಸನದಿಂದ ಬಂಧಿಸಲಾಗಿವೆ. 
ಕಕ್ಷಾಸನಡ  ಮೇಲ್ಫಾಗನಾಡ ಚಂದ್ರಾನಲೋಕನ 
ಭಾಗವು ಜಾಲಂದ್ರಗಳಿಂದ ಜೋಡಿಸಲ್ಪಟ್ಟದೆ. ಸದಾ 
ಶಿವನಿಗೆ ಅಭಿಮುಖನಾದ ಭಾಗವು ಶಾಖಾ ರಚನೆಯುಳ್ಳ 
ಬಾಗಿಲುವಾಡವನ್ನು ಹೊಂದಿದೆ. ಈ ಬಾಗಿಲು 
ವಾಡದಲ್ಲಿ ರತ್ನ, ಪತ್ರ, ಲತಾ, ಸಿಂಹೆ ಶಾಖಾ 
ರಚನೆಯೂ ರೂಪ ಸ್ಥಂಭವೂ ರಚನೆಗೊಂಡಿದೆ. ಸದಾ 
ಶಿವ ದೇವಾಲಯದ ಪೂರ್ವ ದಿಕ್ಕಿನ ಬಾಗಿಲು ಬಾಡದ 
ಕೆಳ ಭಾಗದಲ್ಲಿ ಉಬ್ಬು  ಶಿಲ್ಪಗಳಿದ್ದು, ಶಿಲ್ಪಿಗಳ 
ಹೆಸರೂ ಕಂಡರಿಸಿದೆ. ನಂದಿ ಮಂಡಪದಲ್ಲಿ ಸುಂದರ 
ನಂದಿ ವಿಗ್ರಹವಿದೆ. ಈ ದೇನಾಲಯಗಳ ಶಿಖರದ 
ಭೂಮಿ ರಚನೆಯ ನಂತರೆ ವೇದಿ ಹಾಗೂ ಘಂಟಾ 
ರಚನೆಯಿದೆ. ವೇದಿ ಹಾಗೂ ಫಂಟಾ ರಚನೆಯ 
ಆಕಾರವು ತಲಚ್ಛಂದವನ್ನು ಅನುಸರಿಸಿದ್ದು ಘಂಟಾ 
ಕಾರವು ಕೊಂಚ ಚಸ್ಪಟೆಯಾಗಿದ್ದು ಆಮಲಸಾರ 
ರಚನೆಯನ್ನು ಜ್ಞಾ ನಿಸುತ್ತದೆ. ಸದಾಶಿವ ದೇವಾ 
ಲಯದ ವೇದಿಕೆಯ ಮೇಲೆ ನಾಲ್ಕು ಮೂಲೆಗಳಲ್ಲಿ 
ನಂದಿ ವಿಗ್ರಹಗಳು ಜೋಡಿಸಲ್ಪಟ್ಟಿವೆ. ಮೂಲೆ 
ಶಂಕರೇಶ್ವರ ದೇವಾಲಯದಲ್ಲಿ ಫೆಂಟಾ ರಚನೆಯ 
ನಂತರ ಶಿಲಾ ಕಳಶನಿದೆ. 


೨೫ 


ನುಗ್ಗೇಹಳ್ಳಿಯ ನೇಶವ ದೇವಾಲಯದ ಶಾಸನ 
ವೊಂದರ. ಪ್ರಕಾರ ಸದಾಶಿವ ದೇವಾಲಯದ ಪ್ರತಿ 
ಷ್ಕಾಪನೆ ಕ್ರಿ.ಶ. ೧೨೪೯ರಲ್ಲಿ ನೆರವೇರಿತೆಂದು ತಿಳಿಯು 
ತ್ತದೆ. ಮೂಲೆ ಶಂಕರೇಶ್ವರ ದೇವಾಲಯವೂ 
ಬಹುಶಃ ಇದೇ ಕಾಲದ್ದಿರಬೇಕು. 
ನೇ ಶತಮಾನದ ಕಾಲದಲ್ಲಿ ಭೂಮಿಜ ಶೈಲಿಯು 
ಉತ್ತುಂಗ ಸ್ಥಿತಿಯನ್ನು ತಲುಪಿತ್ತು ಎಂದು ಹೇಳ 


ಕ್ರಿ.ಶ. ೧೨-೧೩ - 


ಬಹುದಾಗಿದೆ. ಹೊಯ್ಸಳರ ಕಾಲದ ಇನೆರೆಡು 
ದೇವಾಲಯಗಳೂ ದಾಕ್ಷಿಣಾತ್ಯ ಸಂಪ್ರದಾಯ ಹಾಗೂ 
ಔತ್ತರೇಯ ದ್ರಾನಿಡ ಶೈಲಿಯ ಪ್ರಭಾವದಿಂದ 
ಮೂಡಿದ್ದು ತಮ್ಮ ವಿಶೇಷ ಶಿಖರ ಮಾದರಿಯಿಂದ 
ಕರ್ನಾಟಕದ ದೇವಾಲಯ ಶಿಲ್ಪದ ನಕ್ಷೆಯಲ್ಲಿ ವಿಶಿಷ್ಟ 

೨ 
ಸ್ಥಾನ ಗಳಿಸಿಕೊಂಡಿವೆ. 


ಇತಿಹಾಸೆ ದರ್ಶನ 


1 1 


